ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ಈ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


: 2031 
: ಶ್ರೀ ರಘಸಾಥ್‌ ರಾವ್‌ ಮಲ್ಮಾಪೂರೆ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: 24.03.2021 
: ಮಾನ್ಯ ಕಂದಾಯ ಸಚಿವರು 


ಫ್ರ. 
ಸಂ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಉತ್ತರ 


ಕಲ್ಯಾಣ ಕರ್ನಾಟಿಕದ ಎಷ್ಟು 
ತಾಲ್ಲೂಕುಗಳನ್ನು ಬರ ಪೀಡಿತ 
ತಾಲ್ಲೂಕುಗಳೆಂದು ಗುರುತಿಸಲಾಗಿದೆ; 
ಬರಪೀಡಿತ -ತಾಲ್ಲೂಸುಗಳಾಗಿ ಘೋಷಿಸಲು 
ಸರ್ಕಾರ ಅನುಸರಿಸುತ್ತಿರುವ 
ಮಾನದಂಡಗಳೇನೆ; 


2020-21 ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟದ ಎಲ್ಲಾ 
ತಾಲ್ಲೂಕುಗಳಲ್ಲಿ ವಾಡಿಕೆಗಿಂತ ಹೆಚ್ಚು 
ಮಳೆಯಾಗಿರುವುದರಿಂದ, ಯಾವುದೇ ತಾಲ್ಲೂಕನ್ನು 
ಬರ ಪೀಡಿತ ತಾಲ್ಲೂಕು ಎಂದು ಘೋಷಿಸಿರುವುದಿಲ್ಲ. 

ಬರ ತಾಲ್ಲೂಕು ಎಂದು ಘೋಷಿಸಲು ಕೇಂದ್ರ 
ಸರ್ಕಾರದಿಂದ, ಬರ ನಿರ್ವಾಹಣೆ ಕೈಪಿಡಿ - 2016 
ರನ್ನಯ ನೀಡಿರುವ ಮಾನದಂಡಗಳ ವಿವರವನ್ನು 
ಅನುಬಂಧ ದಲ್ಲಿ ಲಗತ್ತಿಸಿದೆ. 


ಬರ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರವು 
ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಅನುದಾಸ 
ಬಿಡುಗಡ ಮಾಡಿದೆ; (ಜಿಲ್ಲಾವಾರು ವಿವರ 
ನೀಡುವುದು) | 


ಅನ್ನಯಿಸುವುದಿಲ್ಲ. 


ಬೀದರ್‌ ಜಿಲ್ಲೆಯ ತಾಲ್ಲೂಕಿನಲ್ಲಿ 
ಅನಾವೃಷ್ಠಿಯಿಂದ ಎಷ್ಟು ರೈತರ ಬೆಳೆಗಳು 
ಹಾನಿಗೊಳಗಾಗಿವೆ; . (ಬೆಳೆವಾರು ಕ್ಷೇತ್ರ 
ಮತ್ತು ಹಾನಿ ಮೊತ್ತದ ಮಾಹಿತಿ 
ನೀಡುವುದು) 


ಅನ್ನಯಿಸುವುದಿಲ್ಲ. 


[@& 


ಹಾನಿಗೊಳಗಾದ ರೈತರಿಗೆ ಪರಿಹಾರ 
ನೀಡಿದ್ದಲ್ಲಿ ಇಲ್ಲಿಯವರೆಗೆ ಎಷ್ಟು ರೈತರಿಗೆ 
ಎಷ್ಟು ಪರಿಹಾರ ನೀಡಲಾಗಿದೆ: 
ಇಲ್ಲವಾದಲ್ಲಿ, ಇನ್ನೂ ಪರಿಹಾರ ನೀಡದೇ 
ಇರಲು ಕಾರಣಗಳೇನು: ಬರ ಪರಿಹಾರ 
ನೀಡಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ಅನ್ವಯಿಸುವುದಿಲ್ಲ. 


ಕಂಇ 139 ಟಿಎನ್‌ಆರ್‌ 2021 


= 
(ಆರ್‌. ಅಶೋಕ 


ಕಂದಾಯ ಸಚಿವರು 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ರಘುನಾಥರಾವ್‌ ಮಲ್ಲಾಪುಭ್ರೆ ಇವರ 
ಚುಕೆ ರಹಿತ ಪ್ರಶ್ನೆ ಸಂಖ್ಯೆ: 2031 ಕೆ ಅನುಬಂಧ 


ಭಾರತ ಸರ್ಕಾರ ಕೃಷಿ ಮಂತ್ರಾಲಯ ಪ್ರಕಟಿಸಿರುವ ಬರ ನಿರ್ವಹಣೆ ಕೈಪಿಡಿ, 2016 ಹಾಗೂ 
ತದನಂತರದ ಪರಿಷ್ಕೃತ ಕೈಪಿಡಿಯಲ್ಲಿ ಸೂಚಿಸಲಾಗಿರುವ ಮಾನದಂಡಗಳನ್ವಯ ರಾಜ್ಯದಲ್ಲಿ 
ಬರ ಪೀಡಿತ ತಾಲ್ಲೂಕುಗಳನ್ನು ಗುರುತಿಸಲಾಗುತ್ತದೆ. ಇದರನ್ವಯ ಬರಪೀಡಿತ ತಾಲ್ಲೂಕೆಂದು 
ಗುರುತಿಸಲು ಈ ಕೆಳಕಂಡ ಮಾನದಂಡಗಳನ್ನು ಪರಿಗಣಿಸಲಾಗುತ್ತದೆ. 


ಹೆ೦ತ-(1) ಕಡ್ಡಾಯ ಮಾನದಂಡಗಳು : 


1. ಮಳೆ ಕೊರತೆ : ವಾಡಿಕೆಗಿಂತ ವಾಸ್ತವಿಕ ಮಳೆ ಪ್ರಮಾಣವು ಶೇ.60 ಕ್ಕಿಂತ 
ಕಡಿಮೆಯಾಗಿರುವುದು. 

2. ಶುಷ್ಕ ವಾತಾವರಣ: ಸತತವಾಗಿ ಮೂರು ವಾರ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ 
ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವುದು. (ry 5ರೀ!!) 


ಈ ಮೇಲಿನ 2 ಕಡ್ಡಾಯ ಮಾನದಂಡಗಳ ಪೈಕಿ ಒಂದು ಮಾನದಂಡ ಅನ್ನಯವಾದಲ್ಲಿ 
ಮಾತ್ರ ಕೆಳಕಂಡ ಎರಡನೇ ಹಂತದ ಮಾನದಂಡಗಳನ್ನು ಪರಿಗಣಿಸಿ ಬರ ಪರಿಸ್ಥಿತಿ 
ನಿರ್ಧರಿಸಲಾಗುತ್ತದೆ. 


ಹಂತ -(2 ತತ್ತಪರಿಣಾಮ ಮಾನದಂಡಗಳು : 


1. ಕೈಷಿ ಬಿತ್ತನೆ ಪ್ರದೇಶ - ಒಟ್ಟು ವಾಸ್ತವಿಕ ಬಿತ್ತನೆ ಪ್ರದೇಶವು ವಾಡಿಕೆಗಿಂತ ಶೇ.85 ಕಂತ 
ಕಡಿಮೆ ಇರುವುದು. 
2. ಉಪಗ್ರಹ ಆಧಾರಿತ ಬೆಳೆ ಸೂಚ್ಯಂಕ : NDV1/ NDWI! - Dev (%) (<-30%) and VCl (%) 
(<40%) 
3. ತೇವಾಂಶ ಕೊರತೆ : ಶೇ.50 ಕ್ಕಿಂತ ಕಡಿಮೆ ತೇವಾಂಶವಿರುವುದು. 
4. ಜಲ ಸಂಪನ್ಮೂಲ ಸೂಚ್ಯಂಕೆ- ಜಲಾಶಯಗಳ, ಅಂತರ್ಜಲ ಮತ್ತು ಸಣ್ಣ ನೀರಾವರಿ 
ಕೆರೆಕಟ್ಟೆಗಳ ಪರಿಸ್ಥಿತಿ. 
ಈ ಮೇಲಿನ ತತ್ಪಪರಿಣಾಮ ಮಾನದಂಡಗಳ ಪೈಕಿ ಎರಡು ಮಾನದಂಡಗಳು 
ಅನ್ವಯವಾದಲ್ಲಿ, ಬರ ಪರಿಸ್ಥಿತಿಯ ತೀವ್ರತೆಯನ್ನು ನಿರ್ಧರಿಸಿ, ಬರಪೀಡಿತ ತಾಲ್ಲೂಕು 
ಘೋಷಿಸಲಾಗುವುದು. 


